ಕರ್ನಾಟಿಕ ವಿಧಾನ ಪರಿಷತ್ತು 


ಸ 


ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ .: 1622 


ಸದಸ್ಯರ ಹೆಸರು : ಶ್ರೀ.ಕೆ. ಹರೀಲ್‌ ಕುಮಾರ್‌ "ವಿಧಾನ ಸಭೆಯಿಂದ 


ಉತ್ತರಿಸುವ ಸಚಿವರು 


ಚುನಾಯಿತರಾದ ವರು) 
ತೋಟಗಾರಿಕೆ. ಹಾಗೂ ಯೋಜನೆ, ಮ 
ಸಂಯೋಜನೆ ಮತ್ತು ಸಾಂಖ್ಯಿಕ ಸಚಿವರು. 


ಉತ್ತರಿಸುವ ದಿನಾಂಕ : 11.03.2022. 


1 
ಕ [9 Kes 


ರಾ ದಾ ಮದ ಬದ ರಾ 


ಪ್ರಶ್ನೆ ತರ ರ 
! ಕರಾವಳಿ ಮತ್ತು ಮಲೆನಾಡು | ಸರ್ಕಾರದ ಗಮನದಲ್ಲಿದೆ. 
ಪ್ರದೇಶಗಳಲ್ಲಿ ಅಡಿಸೆ ಎಲೆ J 


ಹಳದಿ ರೋಗ ಹಾವಳಿಯಿಂದ | | ರೋಗದ ನಿಯಂತ್ರಣಕೆ ಈ ಕೆಳಕಂಡ ಕ್ರಮಗೆಳನ 

| ರೈತರಿಗೆ ನಷ್ಟ | ಕೈಗೊಳ್ಸಲಾಗಿರುತ್ತದೆ. 
| ಸಂಭವಿಸಿರುವುದು ಸರ್ಕಾರದ 1.ಅಡಿಕೆ ಹಳದಿ ' ಎಲೆ ರೋಗದ ನಿಯಂತ್ರಣೆ | 
| ಗಮನಕ್ಕೆ ಬಂದಿದೆಯೇ; | ತಾಂತ್ರಿಕ "ಮಾರ್ಗಸೂಚಿಯನ್ನು ಜಾರಿಗೊಳಿಸಿ ; 
| ಬಲದಿದ್ದಲ್ಲಿ, ಈ ಬಗ್ಗೆ ಸರ್ಕಾರ ಕೆಳಗಿನ ಮಾಹಿತಿ ಬಗ್ಗೆ ದೈತರಿಗೆ ತಿಳುವಳಿತೆ | 
ಕೈಗೊಂಡ ಕ್ರಮಗಳೇನು; | ವೀಡಲಾಗಿಡ. | 


| - ಅಡಿಕೆ ಬೆಳೆಗೆ ತಗಲುವ ವಿವಿಭ ರೋ 
ಮತ್ತು ಕೀಟಿಗಳ ವಿಯಂತ್ರಣ ನ 
ಬಗ್ಗೆ ಶೈತ ರಲ್ಲಿ ಜಾಗತಿ. | 
p ಸರಿಯಾದ ಮಣ್ಣಿ ನ ಹುತ್ತು. 
ನಿರ್ವಹಣೆಯಿಂದ | 
| PA ತಟಿಗಟು ಪುದು. 
| °- ಠೋಗ ಬಾಧಿತ ಪ್ರದೇಶಗಳಲ್ಲಿ ಬಹುಬೆಳೆ! 
| ಪದ್ದತಿಯನ್ನು ಅಮಸರಿಸಲು ಹೆಚ್ಚಿನ! 
f 
F 


ಒತ್ತು ನೀಡೊವುದು. | 
° ಅಡಿಕೆ ಬೆಳೆಗೆ ಅವಶ್ಯವಿರುವ ಸಾವಯವ | 
ಗೊಬ್ಬರ, ರಾಸಾಯನಿಕ ಗೊಬ್ಬರ, ಸೂಕ್ಷ ' 
ಪೋಷಕಾಂಶಗಳು ಹಾಗೂ ಸುಣ್ಣ, ಹಾಗೂ 
ಸಸ್ಯ ಸಂರಕ್ಷಣಾ ಔಷಧಿಗಳನ್ನು ; 
ಬಳಸುವುದು. 
* ಅಡಿಕೆ ಹಳದಿ ಎಟಿ ರೋಗೆ ಬಾಧಿತ | 
ತೋಟಗಳಲ್ಲಿ ಉತ್ತಮ" ನೀರು ಮತ್ತು; 
ಪೋಷಕಾಂಶ ನಿರ್ಷಹಣೆಗಾಗಿ ಹ್ಹಾಸ್ಟಿಕ್‌ 
ಹೊದಿಕೇಯನ್ನು ಅಳವಡಿಸುವುದು. i 
- ಅಡಿಕೆ ತೋಟಗಳ ನಿರ್ಪಹಣೆಯಲ್ಲಿ ; 
ಜೈವಿಕ ನಿಯಂತ್ರಕಗಳ  ಉಪಚರಣೆ; 
(Trichoderma harzianum, Bacillus 
megaterium, Pseudomonas fluorescens), : 
ನೀರು ಮತ್ತು ಪೋಷಕಾಂಶಗಳ ನಿರ್ವಹಣೆ | 
(Drip Irrigation with Fertigation + 
Organic manures) ಹಾಗೂ p 


ಅಗೆತ್ಯಕನುಗುಣವಾದ ಲಘು | 
| | i ಪೋಷಕಾಂಶಗಳ ನಿರ್ಪಹಣೆ | 
ಕೈಗೊಳ್ಲುವುದು. | 
| * ಅಡಿಕೆ ಹಳದಿ ಎಲೆ ರೋಗಬಾಧೆ | 
ತೀವ್ರವಾಗಿರುವ ತೋಟಗಳಲ್ಲಿ ಅಂತಹ | 
ಮರಗಳನ್ನು ತೆಗೆದು ಪರ್ಯಾಯ 
ಬೆಳೆಗಳಾದ ಬಾ, ತೆಂಗು, ಕಾಪಿ, ; 
ಕೋಕೋ, ಕಾಉಮೆಣಸ್ಸು, ಜಾಯಿಕಾಯಿ, 
ಬೆಣ್ಣೆಹಣ್ಣು, ರಾಂಬೂಟಾನ್‌, ಲಿಚ್ಛಿಹಣ್ಣು, | 
| | \ ದಾಲ್ತಿನ್ನಿ: ಅವಂಗ, ತಾಳಿಚಿಳೆ ಹಾಗಿ 
ಇತರೆ ಬೆಳೆಗಳನ್ನು ಬೆಳೆಯುವುದು. 


f ; 
| 
ff 
el 
[ 


| ೭.ರಾಜ್ಯವಲಯ ಯೋಜನೆಯಾದ ತೋಟಗಾರಿಕೆ 
ji ' ಬೆಳೆಗಳ ಕೀಟಿ ಮತ್ತು ರೋಗಗಳ ಸಮಗ್ರ ನಿಯಂತ್ರಣ | 
| | ಕಾರ್ಯಕ್ರಮದಡಿಯಲ್ಲಿ ಅಡಿಕೆ ಬೆಳೆಗೆ ಸೇರಿದಂತೆ 
| | ಸಸ್ಯ ಸಂರಕ್ಷಣೆ ಔಷಧಿ ಖರೀದಿಗೆ ಸಾಮಾನ್ಯ 
ವರ್ಗದವರಿಗೆ ಶೇ.75ರಷ್ಟು ಹಾಗೂ ಪರಿಶಿಷ್ಟ ಜಾತಿ! 
ಮತ್ತು ಷರಿಶಿಷ್ಟ ಪಂಗಡದ ವರ್ಗದವರಿಗೆ: 
| ಶೇ.90ರಷ್ಟು ಸಹಾಯಧನವನ್ನು ನೀಡಲಾಗುತ್ತಿದೆ. 


SD ರಾ ತಿ ೇ೦ದ್ರಷಲಯ “ಯೋಜನೆಯಾದ ರಾಷ್ಟಿಳಿಯ] 
ತೋಟಗಾರಿಕೆ ಮಿಷನ್‌ ಅಡಿಯಲ್ಲಿ ಸಮಗ್ರ ಕೀಟ; 

i! i ' ಮತ್ತು ರೋಗಗಳ ವಿಯಲತ್ರಣ ಕೈಗೊಳ್ಳಲು ರೈತನಿಗೆ | 
ರ ಎ... ಶೇತ30ರಷ್ಟು ಸಹಾಯಧನ ನೀಡಲಾಗುತ್ತಿದೆ. ಮ 
"2 ಚೆಫ ಪರಿಹಾರಕ್ಕೆ: 'ಈಗಾಗಲೇ 2021.33 ನೇ ಸಾಲಿನ ಆಯವ್ಯಯ ಭಾಷಣದ 59ನೇ | 
{: | ರಾಜ್ಞ ಸರ್ಕಾರವು ಬಿಡುಗ! ಕಂಡಿಕೆಯನ್ನಯ ಅಡಿಕೆ ಬೆಳೆಗಾರರನ್ನು ತೀವ್ರವಾಗಿ | 
i ' ಡೆಗೊಳಿಸಿದ "ಪ್ಯಾಕೇಜ್‌" | ಬಾಧಿಸುತಿರುವ ಹನಿ ಎಲೆ ರೋಗದ ಕುರಿತ | 
4  ಅನ್ಸು ಬೇರೆಯಾವುದೇ | ಸಂಶೋಧನೆ ತೀವ್ರಗೊಳಿಸಲು ಹಾಗೂ ಪರ್ಯಾಯ | 
i 'ಉದ್ದೇಶಕೆ ಬಳಸದಂತೆ | ಬೆಳೆಯನ್ನು ಪ್ರೋತ್ಸಾಹಿಸಲು ರೂ.25.00 ಕೋಟಿಗಳ | 
4 | ಕೆಮವಹಿಸಲಾಗಿದೆಯೇ? | ಕಾರ್ಯಕ್ರಮವನ್ನು ಘೋಷಿಸಿದ್ದು, ಈ ಅನ್ನಯ 3| 
i | ವರ್ಷಗಳ ಅವಧಿಗೆ ಕಾರ್ಯಕ್ರಮ ರೂಪಿಸಲಾಗಿದೆ. ಈ | 
| ಅನುದಾನವನ್ನು ಇದೇ ಉದ್ದೇಶಕ್ಕೆ | 

| | "| ಬಳಸಲಾಗುವುದು. ಬೆಳೆ ಪರಿಹಾರಕ್ಕೆ ಅನುದಾನ 
} ಲ nd ಬಿಡುಗಡೆಗೊಳಿಸಿರುವುದಿಲ್ಲ. ss rel 
| HORTI 144 HGM 2022 
| / ವಾ್‌ 
pl ಹ J 
| (ಈನರತ್ಪ | 
; ತೋಟಿಗಾರಿಕೆ ಹಾಗೂ ಯೋಜನೆ, ಕಾರ್ಯಕ್ರಮ 
p ಸಂಯೋಜನೆ ಮತ್ತು. ಸಾಲಖ್ಯಿಕ ಸಚಿವರು 
i { 
| ; 
\ 
1 
fl 
p 
| 


